ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 44 
ಮಾನ್ಯ ಸದಸ್ಯರ ಹೆಸರು ಶ್ರೀ ಬಿ.ಕೆ.ಹರಿಪ್ರಸಾದ್‌ (ವಿಧಾನ ಪರಿಷತ್ತಿನ 
ಸದಸ್ಯರು) 
ಉತ್ತರಿಸಬೇಕಾದ ದಿನಾಂಕ 21-02-2020 
ಉತ್ತರಿಸುವ ಸಚಿವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ಹಿಂದುಳಿದ 
ವರ್ಗಗಳ ಕಲ್ಯಾಣ ಸಚಿವರು 
ಕ್ರ.ಸಂ ಪ್ರಶ್ನೆ ಉತ್ತರ 
ರಾಜ್ಯದ ಕೋವಿಡ್‌ ಆಸ್ಪತ್ರೆಗಳಲ್ಲಿ | ರಾಜ್ಯದಲ್ಲಿ ಕೋವಿಡ್‌ ಆಸ್ಪತ್ರೆಗಳಲ್ಲಿ ಗುಣಮಟ್ಟ 
ಗುಣಮಟ್ಟದ ಆಹಾರ ದೊರೆಯದಿರುವುದು, | ಆಹಾರ, ಅವಶ್ಯವಿರುವ ಗಂ, ಹಾಸಿಗೆ ಹಾಗೂ 
ವೆಂಟಿಲೇಟರ್‌, "ಅಕ್ಕಿ ಜನ್‌, ಹಾಸಿಗೆ | ೧೪9೧ಗಳು ಸಾಕಷ್ಟು ಪೂರೈಸಲಾಗಿದೆ. ಈ 
ಕೊರತೆಗಳಿಂದ ಸಮಸ್ಯೆಗಳಾಗಿರುವುದು | ಕೊರತೆಯಾಗಿರುವುದರ ಕುರಿತು ಯಾವುದೇ 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಸರ್ಕಾರದ ಗಮನಕ್ಕೆ ಬಂದಿರುವುದಿಲ್ಲ. 
ಆ |ಬಂದಿದ್ದಲ್ಲಿ ಸರ್ಕಾರ ಕೈಗೊಂಡ | ಉದ್ಭವಿಸುವುದಿಲ್ಲ 
ಕ್ರಮಗಳೇನು? 
ಆಕುಕ 78 ಎಸ್‌ ಎಂ ಎಂ 2020 | 


( kt | 
NMA ಮ 
_ (ಬಿ.ಶ್ರೀರಾಮುಲು) 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ 
ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 


